Ro 


ಚುಕ್ಕೆ ಗುರುತಿಲ್ಲದ ಪ್ರನ್ನೆ ಸಂಖ್ಯೆ 
ಮಾನ್ಯ ಸದಸ್ಯರ ಹೆಸರು 
ವಿಷಯ 

ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


. ಕರ್ನಾಟಕ ವಿಧಾನ ಪರಿಷತ್ತು 


; 607 (744) 
: ಶ್ರೀ ಅ. ದೇವೇಗೌಡ (ಪದವೀಧರರ ಕ್ಷೇತ್ರ 
: ನಾಡಪ್ರಭು ಕೆಂಪೇಗೌಡ 500 ವರ್ಷದ ಕೋಟೆ ಶೀಧಿಲಗೊಂಡಿರುವ ಬಗ್ಗೆ 


: 25.09.2020 
: ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಥೃಶಿ ಹಾಗೂ ಯುವ ಸಬಲೀಕರಣ 


ಮತ್ತು ಕ್ಷೀಡಾ ಸಚಿವರು 


po 


ಕಸಂ ಷ್ಠ ಇ 

ಅ) ನಾಡು ಪ್ರಭು ಕೆಂಪೇಗೌಡರು ರಾಮನಗರ ಜಿಲ್ಲೆ ಮಾಗಡಿ ತಾಲ್ಲೂಕು ಮಾಗಡಿ ಕೋಟಿಯ ಸಂರಕ್ಷಣೆಗೆ ರೂ.486.79 

) ಮಾಗಡಿಯಲ್ಲಿ 500 ವರ್ಷಗಳ ಹಿಂದೆ | ಲಕ್ಷಗಳ ಅಂದಾಜನ್ನು ತಯಾರಿಸಲಾಗಿದ್ದು, ಅದರಂತೆ ಕೋಟಿಯ ಸಂರಕ್ಷಣೆಗೆ ಪ್ರವಾಸೋದ್ಯಮ 
ಕೋಟಿ ನಿರ್ಮಿಸಿದ್ದು ಕೋಟೆಯು | ಇಲಾಖೆಯ ವತಿಯಿಂದ ಈವರೆಗೆ ರೂ.389.43 ಕ್ಷಗಳ ಅಸುದಾನವು 
ಶಿಥಿಲಾವನ್ಥೆಗೊಂಡಿರುವುದರಿಂದ ಈ | ಬಿಡುಗಡೆಯಾಗಿರುತ್ತದೆ. 2 
ಕೋಟಿಗೆ ಪುರಾತತ್ವ ಇಲಾಖೆಯಿಂದ 
ಜೀರ್ಣೋದ್ದಾರಕ್ಕಾಗಿ ನಿಗದಿಯಾಗಿರುವ 
ಅನುದಾನ ಎಷ್ಟು: ಜೀರ್ಣೋದ್ದಾರಕ್ಕಾಗಿ 
ಸರ್ಕಾರದಿಂದ ಎಷ್ಟು ಅನುದಾನ 
ಬಿಡುಗಡೆ ಮಾಡಲಾಗಿದೆ: 

ಆ) ಕೋಟಿ ಜೀರ್ಣೋದ್ದಾರಕ್ಕಾಗಿ ಈವರೆಗೂ ಕೋಟಿ ಸಂರಕ್ಷಣ ಕಾಮಗಾರಿಗಾಗಿ ರೂ389.43 ಲಕ್ಷಗಳನ್ನು ಬಿಡುಗಡೆ 
ಎಷ್ಟು ಅನುದಾನ ವೆಚ್ಚವಾಗಿದೆ: ಉಳಿಕೆ | ಮಾಡಲಾಗಿದ್ದು, ಬಿಡುಗಡೆ ಮಾಡಿರುವ ಅನುದಾನದ ಪೈಕಿ ರೂ21946 ಲಕ್ಷಗಳ 
ಅನುದಾನ ಎಷ್ಟು: ಅನುದಾನವನ್ನು ವೆಚ್ಚ ಮಾಡಿದ್ದು, ರೂ.169.97 ಲಕ್ಷಗಳ ಅನುದಾನವು ಉಳಿದಿರುತ್ತದೆ. 

ಇ) ಕೋಟೆಯ ಜೀರ್ಣೋದ್ದಾರ ಅರ್ಧದಲ್ಲೇ ಇಲಾಖೆ ವತಿಯಿಂದ ಕೋಟೆಯ ಪೂರ್ಣ ಸಂರಕ್ಷಣೆ ಮಾಚಲು ರೂ.486.79 ಲಕ್ಷಗಳ 


ನಿಂತಿದ್ದು, ಕಾಮಗಾರಿ ಸ್ಥಗಿತಗೊಳಿಸಿರಲು 
ಕಾರಣವೇನು: ಕೋಟಿಯ ಜೀರ್ಣೋದ್ದಾರ 
ಪೂರ್ಣಗೊಳಿಸಲು ಇನ್ನೂ ಎಷ್ಟು 
ಸಮಯಾಕಾಶ .ಬೇಕು? (ಸಂಪೂರ್ಣ 
ಮಾಹಿತಿ ನೀಡುವುದು) 


ಅಂದಾಜನ್ನು ತಯಾರಿಸಿ ಆಡಳಿತಾತ್ಕಕೆ ಮತ್ತು ತಾಂತ್ರಿಕ ಮಂಜೂರಾತಿಯನ್ನು ಪಡೆದು 


ನಿಯಮಾನುಸಾರ ಟೆಂಡರ್‌ ಕರೆದು ದಿ:24.02.2014 ರಂದು ಗುತ್ತಿಗೆದಾರರಿಗೆ 
ಕಾರ್ಯಾಬೇಶವನ್ನು ನೀಡಲಾಗಿರುತ್ತದೆ. ಅದರಂತೆ ಕೋಟೆಯ ಸಂರಕ್ಷಣೆಯನ್ನು 
ಕೈಗೊಳ್ಳಲಾಗಿರುತ್ತದೆ. 


ಸದರಿ ಕೋಟೆಯ ಅಭಿವೃದ್ಧಿಗಾಗಿ ಕೇಂದ್ರ ಪ್ರವಾಸೋದ್ಯಮ ಮಂತ್ರಾಲಯದ ನೀಡಿರುವ 
ಕೋಷ್ಠಕದಲ್ಲಿ 8 ಂಂmpಂಗೀಗts ಅನುಷ್ಠಾನಗೊಳಿಸಲು ರೂ.436.79 ಲಕ್ಷಗಳನ್ನು 


ನಿಗದಿಪಡಿಸಲಾಗಿರುತ್ತದೆ. ಅದರಂತೆ Site development works ಡಿ ಕೋಟೆಯ 
ಉತ್ತರ ಮತ್ತು ಪಶ್ಷಿಮ ಭಾಗಗಳ ಒಟ್ಟಾರೆ 20 ಮೀಟರುಗಳ ಕೋಟಿ ಗೋಡೆ 
ಕಾಮಗಾರಿಯನ್ನು ಪೂರ್ಣಗೊಳಿಸಲಾಗಿದೆ. ಪೂರ್ವ ಭಾಗದ 110 ಮೀಟರ್‌ ಕೋಟೆ 


ಗೋಡೆಯ ಭಾಗದ (ಖಾಸಗಿ ಬಸ್‌ ನಿಲ್ದಾಣ) 110 ಮೀಟಿರ್‌ Earth work 
ಪ್ರಗತಿಯಲ್ಲಿರುತ್ತದೆ. 


ಈ ಯೋಜನೆಗೆ ಅಗತ್ಯವಿರುವ ಅನುದಾನವನ್ನು ಈಗಾಗಲೇ ಅನುಷ್ಠಾನ ಸಂಸ್ಥೆಗೆ | 
ಬಿಡುಗಡೆ ಮಾಡಲಾಗಿದ್ದು, ಕೇಂದ್ರ ಪ್ರಬಾಸೋದ್ಯಮ ಮಂತ್ರಾಲಯದ ಅನುಮೋದನೆಯಂತೆ' 
8 components ಒಳಗೊಂಡ ಕಾಮಗಾರಿಯನ್ನು ಅನುಷ್ಠಾನಗೊಳಿಸಬೇಕಾಗಿದ್ದು 
ಅದರಂತೆ, ಯೋಜನೆಯನ್ನು ಪೂರ್ಣಗೊಳಿಸಲು ಅನುಷ್ಠಾನ ಸಂಸೆಗೆ ಸೊಚನೆ ಪೀಡಿಳಿ 


[2 ಬ 


ಶೀಘ್ರದಲ್ಲಿಯೇ ಕಾಮಗಾರಿ ಪೂರ್ಣಗೊಳಿಸಲು ಕ್ಷಮವಹಿಸಲಾಗುವುದು. 


ಸರ್ಕಾರ ಟಿಓಆರ್‌ 191 ಟಿಡಿವಿ 2020 


WE 


(೩.6೨) 
ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ 
ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು. 


